ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಗಲಭೆ/ಮುಷ್ಕರದಿಂದಾಗಿ ಕೆ.ಎಸ್‌. ಆರ್‌.ಟೆ.ಸಿ.ಗೆ ನಷ್ಟವಾಗಿರುವ ಕುರಿತು 
ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


434(544) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಸಂಭವಿಸಿದ ಗಲಭೆ/ಮುಷ್ಮರ ಸಂದರ್ಭಗಳಲ್ಲಿ ರಾಜ್ಯ ರಸ್ತೆ 
ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಸುಗಳಿಗೆ ಹಾನಿಯಾಗಿ ಉಂಟಾದ ನಷ್ಟದ ಪ್ರಮಾಣವೆಷ್ಟು; (ಬಿಬಾಗವಾರು 
ಮಾಹಿತಿ ನೀಡುವುದು) 


(ಆ) ಇಂತಹ ನಷ್ಟದ ಪ್ರಮಾಣವನು ನನ ಸಂಬಂಧಪಟ್ಟಿ ವ್ಯಕ್ತಿಗಳಿಂದ ಅಥವಾ ವಿಮಾ ಕಂಪನಿಯಿಂದ 
ಸರಿದೂಗಿಸಿಕೊಳ್ಳಲಾಗಿದೆಯೇ? 


